ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 420 
ಸೆದಸ್ಯರ ಹೆಸರು : ಶ್ರೀ ಎನ್‌. ರವಿಕುಮಾರ್‌, 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾ೦ಕ : 16.12.2021 
ಉತ್ತರಿಸುವ ಸಚಿವರು : ಮಾನ್ಯ ಮುಖ್ಯಮಂತ್ರಿಗಳು 


ಐ.ಎಂ.ಎ ಹಗರಣದಲ್ಲಿ ಆರೋಪಿತರಾದ 
ಐಪಿಎಸ್‌ ಅಧಿಕಾರಿಗಳಿಗೆ ಯಾವ 
ದಿನಾಂಕದಂದು ಇಲಾಖಾ ವಿಚಾರಣೆ 
ಸಂಬಂಧ ನೋಟಿಸ್‌ ನೀಡಲಾಗಿದೆ; 
ಯಾವ ಅಧಿಕಾರಿಯನ್ನು ವಿಚಾರಣೆ 
ಅಧಿಕಾರಿಯನ್ನಾಗಿ ನೇಮಿಸಲಾಗಿದೆ; 
ಇದುವರೆಗೆ ಎಷ್ಟು ದಿನಗಳ ಕಾಲ 
ಇಲಾಖಾ ವಿಚಾರಣೆ ನಡೆಸಲಾಗಿದೆ; 
(ದಿನಾಂಕದೊಂದಿಗೆ ಮಾಹಿತಿ 
ನೀಡುವುದು) 


ಐ.ಎಂ.ಎ ಪ್ರಕರಣದಲ್ಲಿ ಆರೋಪಿತರಾದ ಶ್ರೀ 
ಹೇಮಂತ್‌ ನಿಂಬಾಳ್ಮರ್‌, ಐಪಿಎಸ್‌ ಹಾಗೂ ಶ್ರೀ 
ಅಜಯ್‌ ಹಿಲೋರಿ, ಐಪಿಎಸ್‌ ಇವರಿಗೆ 
ಕ್ರಮವಾಗಿ ದಿನಾಂಕ: 02022021 ರಂದು 
ಹಾಗೂ 01.02.2021 ರಂದು ದೋಷಪಾರೋಪಣಾ 
ಪಟ್ಟಿ ಜಾರಿ ಮಾಡಲಾಗಿದೆ. 


ಶ್ರೀ ಹೇಮಂತ್‌ ನಿಂಬಾಳ್ಮರ್‌, ಐಪಿಎಸ್‌ ಇವರು 
ಈ ದೋಷಾರೋಪಣಾ ಹಟ್ಟಿ ವಿರುದ್ಧ 
ಕೇಂದ್ರಿಯ ಆಡಳಿತ ನ್ಯಾಯ ಮಂಡಳಿಯಲ್ಲಿ 
ಪ್ರಕರಣವನ್ನು ದಾಖಲಿಸಿರುತ್ತಾರೆ. 


ಶ್ರೀ ಅಜಯ್‌ ಹಿಲೋರಿ, ಐಪಿಎಸ್‌ ಇವರ 
ಇಲಾಖಾ ವಿಚಾರಣೆ ಕುರಿತಂತೆ ಶ್ರೀ ಜಿ. ವಿ ಕೃಷ್ಣ 
ರಾವ್‌, (ನಿವೃತ್ತ ಭಾ.ಆ.ಸೇ) ಇವರನ್ನು 
ವಿಚಾರಣಾಧಿಕಾರಿಯಪರನ್ನಾಗಿ "ಹಾಗೂ ಶ್ರೀ 
ಸುಬ್ರಮಣ್ಯೇಶ್ವರ ರಾವ್‌, ಐಪಿಎಸ್‌ ಇವರನ್ನು 
ಮಂಡನಾಧಿಕಾರಿಯವರನ್ನಾಗಿ ದಿ: 27.09.2021 
ನೇಮಕ ಮಾಡಲಾಗಿದೆ. ವಿಚಾರಣೆ 
ಪ್ರಗತಿಯಲ್ಲಿದೆ. 


ತನಿಖಾ ಸಂಸ್ಥೆಯು ಐ.ಎಂ೦.ಎ 
ಹಗರಣದಲ್ಲಿ ಆರೋಪಿತರಾದ ಐಪಿಎಸ್‌ 
ಅಧಿಕಾರಿಗಳ ಮೇಲೆ ಯಾವ ರೀತಿಯ 
ಕ್ರಮ ಕೈಗೊಳ್ಳಬೇಕೆಂದು ಶಿಫಾರಸ್ಸು 
ಮಾಡಿದೆ; ಯಾವ ದಿನಾಂಕದಂದು 
ಮಾಡಿದೆ; ಈ ಕುರಿತು ಸರ್ಕಾರ ಕೈಗೊಂಡ 
ಕ್ರಮಗಳೇನು; 


ತನಿಖಾ ಸಂಸ್ಥೆಯು ಆರೋಪಿತ ಅಧಿಕಾರಿಗಳ 
ವಿರುದ್ಧ ನ್ಯಾಯಲಯದಲ್ಲಿ ಪ್ರಕರಣವನ್ನು 
ದಾಖಲಿಸಲು ಅಭಿಯೋಜನಾ 
ಮಂಜೂರಾತಿಯನ್ನು ಈ ಇಬ್ಬರೂ 
ಅಧಿಕಾರಿಗಳ ವಿರುದ್ದ ದಿನಾ೦ಕ: 18.12.2019 
ರಂದು ಕೋರಿರುತ್ತದೆ. ದಿನಾಂಕ: 09.09.2020 
ರಂದು ಅಭಿಯೋಜನಾ ಮಂಜೂರಾತಿಯನ್ನು 
ನೀಡಲಾಗಿದೆ. 


ಈ 


ಐ.ಎಂ.ಎ ಹಗರಣದಲ್ಲಿ ಆರೋಪಿತರಾದ 
ಐಪಿಎಸ್‌ ಅಧಿಕಾರಿಗಳ ಮೇಲಿನ 
ಆರೋಪದ ಕುರಿತು ಯು.ಪಿ.ಎಸ್ಲಿ ಮತ್ತು 
ಕೇಂದ್ರ ಗೃಹ ಇಲಾಖೆಗೆ ಪತ್ರ 
ಬರೆಯಲಾಗಿದೆಯೇ; ಯಾವ 
ದಿನಾಂಕದಂದು ಪತ್ರ ಬರೆಯಲಾಗಿದೆ; 
ಭುಷ್ಠ ಅಧಿಕಾರಿಗಳನ್ನು ಕಡ್ಡಾಯ 
ವನಿವೃತ್ತಿಗೊಳಿಸುವ ನಿಯಮದ ಕುರಿತು 
ಸರ್ಕಾರ ಕೈಗೊಂಡ 
(ವಿವರ ನೀಡುವುದು) 


ಇ 


ಸಂಖ್ಯೆ: ಇ-ಸಿಆಸುಇ 214 ಎಸ್‌ಪಿಎಸ್‌ 2021 


ಕ್ರಮಗಳೇನು? | ಅಂತಿಮಗೊಂಡ 


ಸದರಿ ಅಧಿಕಾರಿಗಳ ವಿರುದ್ದ ಇಲಾಖೆಯಿಂದ 
ಶಿಸ್ತು ಕಮ ಕೈಗೊಳ್ಳಲು ಸಹ ಶಿಫಾರಸ್ಸು 


ಮಾಡಿರುತ್ತದೆ. ಅದರಂತೆ, ದಿನಾಂಕ: 
01.02.2021 ಹಾಗೂ 0೭022021 ರಂದು 
ದೋಷಾರೋಪಣಾ ಪಟ್ಟಿಯನ್ನು ಜಾರಿ 
ಮಾಡಲಾಗಿದೆ. 


ದಿನಾಂಕ: 28.06.2021 ರಂದು ಭ್ರಷ್ಠಾಚಾರ 
ನಿಗ್ರಹ ಕಾಯ್ದೆ ಅಡಿ ಶ್ರೀ ಅಜಯ್‌ ಹಿಲೋರಿ, 
ಐಪಿಎಸ್‌ ಇವರನ್ನು ಅಭಿಯೋಜನೆಗೆ 
ಒಳಪಡಿಸಲು ಮಂಜೂರಾತಿಯನ್ನು 
ಕೂೋರಿರುತ್ತದೆ. ಅದರಂತೆ, ದಿನಾಂಕ: 
26.07.2021 ರಂದು ಸಕ್ಷಮ ಪ್ರಾಧಿಕಾರವಾದ 
ಕೇಂದ್ರ ಗೃಹ ಮಂತ್ರಾಲಯಕ್ಕೆ 
ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. 


ಶ್ರೀ ಹೇಮಂತ್‌ ನಿಂಬಾಳ್ಕರ್‌, ಐಪಿಎಸ್‌ ಇವರ 
ಪ್ರಕರಣದಲ್ಲಿ ದಿನಾಂಕ: 26.11.2021 ರಂದು 
ಅಭಿಯೋಜನಾ ಮಂಜೂರಾತಿಯ ಪ್ರಸ್ತಾವನೆ 
ಸ್ವೀಕೃತವಾಗಿದೆ. 

ಶ್ರೀ ಅಜಯ್‌ ಹಿಲೋರಿ, ಐಪಿಎಸ್‌ ಇವರನ್ನು 
ಅಭಿಯೋಜನೆಗೆ ಒಳಪಡಿಸಲು ದಿನಾಂಕ: 
26.07.2021 ರಂದು ಕೇಂದ್ರ ಗೃಹ 
ಮಂತ್ರಾಲಯಕ್ಕೆ ಪತ್ರ ಬರೆಯಲಾಗಿದೆ. 


ಇಲಾಖಾ ವಿಚಾರಣೆ ಮತ್ತು ನ್ಯಾಯಾಂಗ | 
ಪ್ರಕರಣಗಳು ಸದರಿ ಅಧಿಕಾರಿಗಳ ವಿರುದ್ಧ 
ಬಾಕಿ ಇರುವುದರಿಂದ, ವಿಚಾರಣೆ 
ನಂತರ ಕ್ರಮ 


ಗೊಳ್ಳಬೇಕಾಗುತ್ತದೆ. 


ba 


ಕ್‌ 
(ಬಸವರಾಜ ಬೊಟ್ಮಾಯಿ) 
ಮುಖ್ಯಮಂತ್ರಿ 


